ಡಿ. ಕೆ. ಕುಲಕರ್ಣಿ 


ಶಿನನೊಗ್ಗ ಸಿಕ್ಕೆಯಕ್ಳಿ ರೈತರ ಸಂಘನಿಸೆ ಮತ್ತು ಕಳನಳಿಗಳು 


(೧೯೩೦-೧೯೮೦) 


ಕರ್ನಾಟಕ ರೈತ ಚಳುವಳಿಯ ಇತಿಹಾಸದಲ್ಲಿ 
ಶಿವಮೊಗ್ಗ ಜಿಲ್ಲೆಗೆ ವಿಶೇಷ ಸ್ಥಾನವಿದೆ. ೧೯೩೦ ರಿಂದ 
೧೯೮೦ರ ವರೆಗಿನ ಇತಿಹಾಸವನ್ನು ಪರಿಶೀಲಿಸಿದಾಗ 
ಶಿವಮೊಗ್ಗ ಜಿಲ್ಲೆ ಅನೇಕ ರೈತ ಸಂಘಟನೆಗಳನದ್ನಿ 
ಸ್ಥಾಪಿಸಿ ರೈತ ಚಳವಳಿಗಳನ್ನು ಕರ್ನಾಟಕದಾದ್ಯಂತ 
ವಿಸ್ತರಿಸಲು ಕಾರಣವಾಗಿದೆ. 

ರೈತ ಚಳವಳಿಗಳು : ಬ್ರಿಟಿಷರಂ ಭಾರತವನ್ನು 
ಆಕ್ರಮಿಸಿಕೊಳ್ಳುವಾಗ ಇತರ ಭಾಗಗಳಲ್ಲಿ ಆದಂತೆ 
ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಕೆಲವೊಂದು ದಂಗೆಗಳಾ 
ದವು. ಈ ದಂಗೆಗಳು ಕೂಡ ಕಳೆದುಹೋದ ಅರಸರ 
ಅಧಿಕಾರವನ್ನು ತಿರುಗಿ ಪಡೆಯಲು ನಡೆದ ಮತ್ತು 
ವಿಪರೀತ -ಕಂದಾಯವೇರಿ ಅಧಿಕಾರಿಗಳ ಕಿರಂಕುಳತನಕ್ಕೆ 
ಆದವು.1.. ಆದರೆ ಇವುಗಳು ರೈತರ ಸಮೂಹಕ್ಕೆ 
ಯಣವುದೇ ಲಾಭ ತರಲಿಲ್ಲ. 

ಕಾನೂನು ಭಂಗ ಮತ್ತು ಚಲೇಜಾವ್‌ ಚಳವಳಿ: 
೨೦ನೆಯ ಶತವಣನದ ಆರಂಭದ ದಶಕದಲ್ಲಿ ಭಾರತೀಯ 
ರಾಷ್ಟ್ರೀಯ ಕಾಂಗ್ರೆಸ್‌ ರೈತರನ್ನು ತನ್ನ ಚಳವಳಿಗಳಲ್ಲಿ 
ಸೇರಿಸಿಕೊಳ್ಳತೊಡಗಿತು. ೧೯೩೦-೩೧ರಲ್ಲಿ ನಡೆದ 
ಕಾನೂನು ಭಂಗ ಚಳವಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ 
ಕೂಡ ಪ್ರಾರಂಭವಾಯಿತು. ಉತ್ತರಕನ್ನಡ ಮತ್ತ 


1 ಟಿಪ್ಪಸುಲ್ತಾನನ ಪತನ 


ಧಾರವಾಡ ಜಿಲ್ಲೆಗಳ ಚಳವಳಿಯಲ್ಲಿ ಆದ ಆಸ್ತಿಪಾಸ್ತಿ 
ಮುಟ್ಟುಗೋಲು ಮತ್ತು ಹರಾಜನ್ನು ಪ್ರತಿಭಟಿಸಿ, 
ಶಿವಮೊಗ್ಗ ಜಿಲ್ಲೆಯ ರೈತರು ತಮ್ಮ ಪ್ರತಿಭಟನೆಯನ್ನು 
ವ್ಯಕ್ತಪಡಿಸಿದರು. ಸೊರಬ ತಾಲೂಕಿನ ಹೆಚ್ಚೆ 
ಗ್ರಾಮದ ರೈತ ಮಹಿಳೆಯರು ಚಳವಳಿಯಲ್ಲಿ ಭಾಗ 
ವಹಿಸಿ, ಉತ್ತರಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ 
ವಶಪಡಿಸಿಕೊಂಡ ರೈತರ ಆಸ್ತಿಪಾಸ್ತಿಗಳನ್ನು ಹಿಂದಿರುಗಿಸ 
ಬೇಕೆಂದು ಒತ್ತಾಯಿಂಸಿದರಃ.೨: ಉತ್ತರಕನ್ನಡ ಮತ್ತು 
ಧಾರವಾಡ ಜಿಲ್ಲೆಗಳಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ 
ಚಳವಳಿ ಅಷ್ಟೊಂದಂ ಉಗ್ರ ರೀತಿಯಲ್ಲಿ ಆಗದಿದ್ದರೂ 
ರೃತರಿಗೆ ಕಾಂಗ್ರೆಸ್‌ ಮತ್ತ ರಾಜಕೀಯದ ಬಗ್ಗೆ 
ವಠಾಹಿತಿ ವಡಿಸಿದಂತಾಯಿಂತಃ, ಅಲ್ಲದೆ ಶಿವಮೊಗ್ಗ ವು 
ರಾಜಕೀಯವಾಗಿ, ಮೈಸೂರು ಒಡೆಯರ ಸಂಸ್ಥಾನ 
ದಲ್ಲಿ ಇದ್ದುದರಿಂದ ಬ್ರಿಟಿಷರ ವಿರುದ್ಧ ಹೋರಾಡಲು 
ಅವರಿಗೆ ನೇರವಾದ ಕಾರಣವು ಇರಲಿಲ್ಲ. 

೧೯೪೨ರ ಚಲೇಜಾವ್‌ ಚಳವಳಿಯಲ್ಲಿ ಶಿವಮೊಗ್ಗ 
ಜಿಲ್ಲೆಯ ಕೊಡುಗೆ ಅವೀಸ್ಮರಣೀಯವಾದುದು. 
ಉಳಿದ ಕಡೆಗಳಂತೆ ಇಲ್ಲಿಯೂ ಕೂಡ ನಾಯಕರೆಲ್ಲರೂ 
ಬಂಧಿಸಲ್ಪಟ್ಟಿ ದ್ದರಿಂದ ಅಥವಾ ಭೂಗತರಾಗಿದ್ದರಿಂದ 
ಚಳವಳಿ ಹಿಂಸಾತ್ಮಕ ರೂಪು ತಾಳಿತು. ಮೊದ 


ನಂತರ (೧೭೯೯) ಕೆಲವೊಂದು ಅಸಂತುಷ್ಟ ನಾಯಕರು (ದಂಡಿಯಾ ವಾಘ, ಸ್ಯಾಮಿ 


ಇ 


ಅಪರಾಂಪರ ಮತ್ತು ಇತರರು) ಮತ್ತೆ ಅಧಿಕಾರ ಕಳೆದುಕೊಂಡು ಅರಸರನ್ನು ತರಲು ಪ್ರಯತ್ನಿಸಿದರು. ೧೮೩೦ರಲ್ಲಿ ನಿಡೆದ 
ನಗರ (ಬಿದನೂರು) ದಂಗೆ, ರೈತರು ಅಧಿಕಾರಿಶಾಹಿಗಳ ವಿರುದ್ಧ ನಡೆಸಿದ ಒಂದು ಹೋರಾಟವಾಗಿದೆ. 
2 ಕರ್ನಾಟಕ ಗೆರುಟಿಯರ್‌.-ಶಿವಮೊಗ್ಗ ಜಿಲ್ಲೆ, ೧೯೭೫, ಪು. ೭೫ 


೧೮೪ 


ಇತಿಹಾಸ ದರ್ಶನ 


ಮೊದಲಂ ಚಳವಳಿ ನಗರ ಪ್ರದೇಶಗಳಿಗೆ ಸೀವಿೀತ 
ವಾಗಿದ್ದು, ನಂತರ ಹಳ್ಳಿಗಳಿಗೂ ಹಬ್ಬಿತಂ, ಶಿಕಾರಿ 
ಪ್ರರ ತಾಲೂಕಿನ ಇಸೂರ ಗ್ರಾಮದಲ್ಲಿ ಕೆಲವೊಂದು 
ಹಿಂಸಾತ್ಮಕ ಘಟನೆಗಳು ನಡೆದು, ರೊಚ್ಚಿಗೆದ್ದ ಗಾ ್ರಿವಂಸ್ಥ 
ರಿಂದ ಕೆಲವೊಂದು ಸರಕಾರಿಅಧಿಕಾರಿಗಳು ಕೊಲ್ಲಲ್ಪಟ್ಟರು, 
ಅತ್ಯಂತ ಉತ್ಸಾಹದಿಂದ ಚಳವಳಿಯಲ್ಲಿ: ಭಾಗವಹಿಸಿದ 
ಇಸೂರಿನ ಯುವಕರು, ಗಾಂಧೀಜಿಯವರ ಕರೆಗಿಂತ 
ಸ್ವಲ್ಪ ಮುಂದೆ ಹೋಗಿ ಇಸೂರು “ಸ್ವತಂತ್ರ ಹಳ್ಳಿ? 
ಯೆಂಂದು ಘೋಷಿಸಿದರು. ಆಗಸ್ಟ್‌, ೧೯೪೨ರಲ್ಲಿ 
ಊರಿನ ಪಟೇಲ, ಶ್ಯಾನಬೋಗರನ್ನೂ ಬಂಧಿಸಿ, ಅವರ 
ಕಾಗದ ಪತ್ರ ದಫ್ಷರಗಳನ್ನು ವಶಪಡಿಸಿಕೊಂಡರು. 


ಪರಿಸ್ಥಿ ತಿಯನ್ನು ಹತೋಟಿಗೆ ತರಲಂ ಕೆಲವೊಂದಂ 
ಅಧಿಕಾರಿಗಳು ಇಸೂರಿಗೆ ಭೇಟಿಕೊಟ್ಟು ಶಾಂತಿ 
ಸುವ್ಯವಸ್ಥೆ ಜಾರಿಗೆ ತರಲು ಪ್ರಯತ್ನ ನಡೆಸಿದರು. 
ಆದರೆ, ಇದಾವುದಕ್ಕೂ ಒಪ್ಪದ ಜನ ಗದ್ದಲವೆಬ್ಬಿಸಿದರು. 
ಅನಂತರ ನಡೆದ ಗೊಂದಲದಲ್ಲಿ ರೊಚ್ಚಿಗೆದ್ದ ಜನ 
ಅಮಲ್ದಾರ ಮತ್ತು ಪೊಲೀಸ್‌ ಸಬ್‌. ಇನ್ಸ್‌ಪೆಕ್ಟರನ್ನ್ನು 
ಕೊಂದರಂ. ಇದಕ್ಕೆ ಉತ್ತರವಾಗಿ ಸರಕಾರವು ದೊಡ್ಡ 
ಸಂಖ್ಯೆಯಲ್ಲಿ ಸೈನ್ಯವನ್ನು ಇಸೂರಿಗೆ ಕಳುಹಿಸಿ, 
ವಂಂಖಂಡರನ್ನು ಬಂಧಿಸಿ ಚಳವಳಿಯನ್ನ್ನೂ ಅವಕಾನಂಷ 
ವಾಗಿ ಹತ್ತಿಕ್ಕಿ ತಂ. 


ಸೈನಿಕರಂ ಅನೇಕ ಜನರನ್ನು (ಮಹಿಳೆಯರನ್ನೂ 
ಕೂಡ) ಬಂಧಿಸಿ, ಸಾಗರ ಕೋರ್ಟಿಗೆ ಹಾಜರಪಡಿಸ 
ಲಾಯೀತಂ. ಸುಮಾರು ೪೧ ಜನರ ಮೇಲೆ ಖಟ್ಲೆ 
ನಡೆದು ೫ ಜನರಿಗೆ ಗಲ್ಲಿನ ಶಿಕ್ಷೆಯಾಗಿ, ವರಾರ್ಚ್‌ ೧೯೪೩ 
ರಲ್ಲಿ ಗಲ್ಲಿಗೇರಿಸಲಾಯಿತು. ಉಳಿದವರಿಗೆ ಹಲವು 
ಮಹಿಳೆಯರು ಸೇರಿದಂತೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ 
ಲಾಯಿತು. ಒಟ್ಟಿನಲ್ಲಿ, ೧೯೪೨ರ ಚಳವಳಿಯಲ್ಲಿ 
ಎಲ್ಲಾ ಕಡೆ ಹಿಂಸೆಯಾದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ 
ಕೂಡ ಆಯಿಂತಂ. ಹಳ್ಳಿಯ ರೈತರಂ ಒಗ್ಗಟ್ಟಾಗಿ, 
ಸರಕಾರದ ವಿರುದ್ಧ ಮಾಡಿದ ಈ ಇಸೂರಿನ ಘಟನೆ 
ಒಂದು ಸ್ವತಂತ್ರ ಸಂಗ್ರಾವಂದಲ್ಲಿ ಚೌರಿಚೌರಾದಂತೆ ಅವೀ 
ಸ್ಮರಣೀಯವಾದದ್ದು. ಇಸೂರಿನಲ್ಲಿ ನಡೆದ ಘಟನೆ 
ಉತ್ಸಾಹಿ ಯುವಕರು ವರಾಡಿದ ಆವೇಶದ ಘಟನೆ 
ಯಾಗಿದ್ದು ಾ» ಗಾಂಧೀಜಿಯವರ ಅಹಿಂಸೆ ತತ್ವವು ವಿಫಲ 


ಇತಿಹಾಸ ದರ್ಶನ [24] 


ವಾದುದೆಂದಂ ಹೇಳಲು ಬರುವಂತಿಲ್ಲ. ಅದಂ ಏನೇ 
ಇದ್ದರೂ, ಶಿವಮೊಗ್ಗ ಜಿಲ್ಲೆಯ ಜನತೆ ಈ ಘಟನೆ 
ಗಳಿಂದಾಗಿ, ರಾಜಕೀಯದಲ್ಲಿ ಸಕ್ರಿಯವಾಗಿ 
ಪಾಲ್ಗೊಂಡು ಮುಂದೆ ಬರುವ ಪ್ರಜಾಪ್ರಭಂತ್ವದ 
ವ್ಯವಸ್ಥೆಗೆ ಪ್ರಬುದ್ದರಾದರು. 

ಇ ೦ 


ಈ 


ಕಾಗೋಡ ಗೇಣಿದಾರರ ಚಳವಳಿ (೧೯೫೧): 
ಸ್ವಾತಂತ್ರ್ಯ ದೊರೆತ ನಂತರದ ಭೂಸುಧಾರಣೆಗೆ 
ಸಂಬಂಧಿಸಿದ ಚಳವಳಿಗಳಲ್ಲಿ ಕಾಗೋಡಿನಲ್ಲಿ ನಡೆದ 
ಭೂವಣಾಲೀಕರ ವಿರುದ್ಧ ನಡೆದ ಗೇಣಿದಾರರ ಚಳವಳಿ 
ಕರ್ನಾಟಕದಲ್ಲಿ ಮುಂದೆ ಬರುವ ಭೂಸುಧಾರಣೆ ಮೇಲೆ 
ಮಹತ್ವದ ಪಾತ್ರ ಬೀರಿತು. ಕಾಂಗ್ರೆಸ್‌ ತನ್ನ ಸ್ವಾತಂತ್ರ್ಯ ಸ 
ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಬಡರೈತರನ್ನಿ 
ಸೇರಿಸಿಕೊಳ್ಳಲು ಅನೇಕ ಭೂಸುಧಾರಣಾ ವಚನಗಳನ್ನು 
ಕೊಟ್ಟಿತ್ತು. ಆದರೆ ಸ್ವಾತಂತ್ರ ದ ನಂತರದಲ್ಲಿ ವಚನ 
ಕೊಟ್ಟಂತೆ ಭೂಸುಧಾರಣೆ ತೀವ್ರಗತಿಯಲ್ಲಿ ಸಾಗಲಿಲ್ಲ. 
ಇದರಿಂದಾಗಿ, ಆಗತಾನೇ ಕಾಂಗ್ರೆಸ್ಸಿನಿಂದ ಸಿಡಿದಂ ಬಂದ 
ಸವರಾಜವಾದಿಗಳು, "ಊಳುವವನಿಗೆ ಭೂವಿ' ಎಂಬ 
ಪ್ರಣಾಳಿಕೆಯೊಂದಿಗೆ ರೈತರ ಚಳವಳಿಗಳನ್ನು ಬೆಂಬಲಿಸ 
ತೊಡಗಿದರು, 


ಸಾಗರ ತಾಲೂಕಿನ ಕಾಗೋಡ ಗ್ರಾಮದಲ್ಲಿ 
ಗೌಡರ ಮನೆಯೊಂದೇ ಭೂ ಒಡೆತನ ಹೊಂದಿದ್ದು 
ಉಳಿದ ಸಂವಕಾರು ೭೦ ಕುಟುಂಬಗಳು ಅವರ ಗೇಣಿ 
ದಾರರರಾಗಿದ್ದರು. ತಲೆ ತಲಾಂತರದಿಂದ ಬಂದ ಈ 
ಪದ್ಧತಿಯನ್ನು, ಸ್ವತಂತ್ರವಾದ ನಂತರ ಕೆಲವೊಂದಂ 
ವಿದ್ಮಾವಂತ ಗೇಣಿದಾರ ಯಂವಕರು ಪ್ರಶ್ನಿಸಿದ್ದರೂ 
ಯಾವುದೇ ಫಲ ದೊರೆತಿರಲಿಲ್ಲ. ಗೌಡರಿಗೂ ಗೇಣಿದಾರ 
ರಿಗೂ ಜಗಳ ಆರಂಭವಾದದ್ದು ಕೊಳಗ ಅಳತೆಯಲ್ಲಿ 


'ಗೇಣಿದಾರರಿಗೆ ಆಗುತ್ತಿದ್ದ ಅನ್ಕಾ ಯದಲ್ಲಿ, ಗೇಣಿದಾರರೂ 


ಈ ಅನ್ಯಾಯವನ್ನು ಸರಿಪಡಿಸಿ ಎಂದು ಕೇಳಿದಾಗ 
ಗೌಡರ ಇದನ್ನು ತಮ್ಮ ಪ್ರತಿಷ್ಠೆಯ ವಿಷಯವಾಗಿ 
ತೆಗೆದುಕೊಂಡ ಗೇಣಿದಾರರನ್ನು ಸಂಪೂರ್ಣ ಒಕ್ಕಲೆಬ್ಬಿ 
ಸಲು ನೋಡಿದರು. ಆದರೆ ಈಗಾಗಲೇ ಕೆಲವೊಂದಂ 
ಬಾರಿ ಗೌಡರೊಂದಿಗೆ ವಿರಸಕ್ಕೆ ಇಳಿದಂ, ದೀವರ 
ಸಂಘಟನೆ ಮಾಡಿಕೊಂಡಿದ್ದ ಗಣಪತಿಯಪ್ಪ, ಒಕ್ಕಲೆಬ್ಬಿ 


ಸುವುದನ್ನು ಸ ವಿರೋಧಿಸಿ ಈ ಘಟನೆಯಂನ್ನಿ ಎಲ್ಲಾ ಕಡೆ 


೧೮೫ 


ಹರಡುವಂತೆ ವಕಾಡಿದರಂ.3 ಗೌಡರು ಅಷ್ಟಕ್ಕೆ ಬಿಡದೇ 
ಗೇಣಿದಾರರು ಎಲ್ಲಾ ಸಾಗುವಳಿಯನ್ನು ಬಿಡಬೇಕೆಂದು 


ಹಟ ಹಿಡಿದರು. ಮುಂದೆ ಈ ಜಗಳ ವಿಕೋಪಕ್ಕೆ 
ಹೋಗಿ, ಸವಕಾಜವಾದಿಗಳ ಮತ್ತು ಕಾಂಗ್ರೆಸ್ಸಿಗರ 


ನಡುವೆ ನಡೆದ ಯಂದ ವಾಯಿತು. 


ಸಮಾಜವಾದಿಗಳ  ಮಂಖಂಡರಾದ ರಾಮ 
ಮನೋಹರ ಲೋಹಿಯಕಾ, ಜಯಪ್ರಕಾಶ ನಾರಾಯಣ, 
ಶಾಂತವೇರಿ ಗೋಪಾಲಗೌಡ ಮಂಂತಾದವರಂ 
ಕಾಗೋಡಿಗೆ ಭೇಟಿಕೊಟ್ಟು ಚಳವಳಿಯನ್ನು ಮುಂದಂ 
ವರೆಸಲು ಉತ್ತೇಜನ ಕೊಟ್ಟರು. ಆದರೆ ಚಳವಳಿ 
ಬಹಳ ದೀರ್ಫ ಕಾಲದವರೆಗೆ `ಹೋಗತೊಡಗಿದ್ದರಿಂದ 
ಕಾಗೋಡಿನ ಒಕ್ಕಲುಗಳು ಅದರಲ್ಲಿ ಉತ್ಸಾಹ ಕಳೆದಂ 
ಕೊಂಡರು. ಕೋರ್ಟು, ಕಛೇರಿ, ಜಫ್ತಿಗಳಿಂದ ಅವರ 
ಬಲವೆಲ್ಲ ಉಡುಗಿಹೋಗಿ, ಸಾಗರ ಕೋರ್ಟಿಗೆ ತಿರು 
ಗಾಡುವಲ್ಲಿ ಎಲ್ಲವನ್ನೂ ಕಳೆದುಕೊಂಡರು. ಸಮಾಜ 
ವಾದಿ ಮಂಖಂಡರು ಚಳವಳಿ ಮುಂದುವರೆಸಲು ಇಚ್ಛೆ 
ಯುಂಳ್ಳವರಾಗಿದ್ದರೆ ವಿನಾ ಯಾರಿಗೂ ನಡೆಸಿಕೊಂಡು 
ಹೋಗುವ ಸಾಮರ್ಥ್ಯವಿರಲಿಲ್ಲ.* 


ಕಾಗೋಡ ಚಳವಳಿ ಗೇಣುದಾರರಿಗೆ ಯಕಾವುದೇ 
ಲಾಭ ತರದೇ ವಿಫಲವಾದರೂ ಮುಂದಿನ ಭೂ 
ಸುಧಾರಣೆ ಕಾನೂನಂಗಳ ಮೇಲೆ ತನ್ನ ಪ್ರಭಾವವನ್ನು 
ಬೀರಿತು. ಮುಂದೆ ಬಂದ ೧೯೫೪, ೧೯೬೧ ಮತ್ತು 
೧೯೭೪ರ ಭೂಸುಧಾರಣಾ ಕಾನೂನುಗಳು ಗೇಣಿದಾರ 
ರನ್ನು :ಲಕ್ಷ್ಮದಲ್ಲಿಟ್ಟುಕೊಂಡು ಜಾರಿಗೆ ತರಲಾಯಿತು. 
ಅನಂತರ ಕರ್ನಾಟಕದಲ್ಲಿ ಗೇಣಿ ಪದ್ಧತಿ ಸಂಪೂರ್ಣವಾಗಿ 
ತೊಡೆದು ಹಾಕಿ ಉಳುವವನೇ ನೆಲದೊಡೆಯನಾದನಂ. 


ಭೂದಾನ ಚಳವಳಿ (೧೯೫೭-೫೮) : ತೆಲಂಗಣ 
ಮತ್ತು ಇತರ ಹಿಂಸಾತ್ಮಕ ಚಳವಳಿಗಳು ಆಗದಂತೆ ತಡೆ 


ಯಲು, ೧೯೫೦ರೆ ದಶಕದಲ್ಲಿ ಆಚಾರ್ಯ ವಿನೋಬಾ 
ಭಾವೆಯವರು ಭೂ ಮತ್ತು ಗ್ರಾವಂದಾನ ಚಳವಳಿ 
ಗಳನ್ನು ಆರಂಭಿಸಿದರಂ. ಶ್ರೀಮಂತ ರೈತರಲ್ಲಿ ಇದ್ದ 
ಭೂಮಿಯನ್ನು ಕಾಣಿಕೆಯ ರೂಪದಲ್ಲಿ ಪಡೆದು ಬಡರೈತ 
ರಲ್ಲಿ ಅದನ್ನು ಹಂಚುವುದೇ ಭೂದಾನ ಚಳವಳಿಯ ಧ್ಯೇಯ 
ವಾಗಿತ್ತು. ೧೯೫೭. ೫೮ರಲ್ಲಿ ಕರ್ನಾಟಕಕ್ಕೆ ಭೇಟಿಯಿಂತರ್ತಿ 
ಭಾವೆಯವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವು ಹಳಿ ಗಳಲ್ಲಿ 
ಸಂಚರಿಸಿ, ಅನೇಕ ಎಕರೆ ಭೂಮಿಯನ್ನು ದಾನವಾಗಿ 
ಪಡೆದರು. ಸರ್ವೋದಯ ಮಂತ್ರಿ ಗಾಂಧಿಸ್ಮಾರಕ ನಿಧಿ 
ಸೇವಕರು ಇದರಲ್ಲಿ ಪಾಲ್ಗೊಂಡು ಪಾದಯರಾತ್ರೆ ನಡೆಸಿ 
ದರು. ಶಿವಮೊಗ್ಗ ಜಿಲ್ಲೆಯ ಮಲ್ಲಿಕಾರ್ಜುನಪ್ಪ 
ಗೌಡರು ಅನೇಕ ಕಡೆ ಪಾದಯಾತ್ರೆ ಮಾಡಿ ಭೂದಾನ 
ಮತ್ತು ಗ್ರಾಮದಾನಗಳ ತತ್ವ ಪ್ರಚಾರ ಮಾಡಿದರು. 
ಶಿವಮೊಗ್ಗ ಜಿಲ್ಲೆಯ ಭೂದಾನದಲ್ಲಿ ಪಡೆದಂಕೊಂಡ 
ಭೂಮಿಯ ಖಚಿತ ಅಂಕಿ-ಸಂಖ್ಯೆಗಳು ದೊರಕುತ್ತವೆ. 


ಯಶಸ್ಸಿನ ದೃಷ್ಟಿಯಿಂದ ಭೂದಾನ ಚಳವಳಿ 
ಅಷ್ಟೇನೂ ಸಫಲವಾಗಲಿಲ್ಲ. ಈ ದಾನಗಳಲ್ಲಿ 
ಬಹಳಷ್ಟು ಭಾವೆಯಂವರಿಗೆ ಕೊಟ್ಟ ಕೇವಲ ಬಾಯಿಂ 
ಮಾತಿನ ವಚನಗಳೆನಿಸಿದ್ದವು.ದಾನ ತೆಗೆದುಕೊಂಡ ಭೂವಿಂ 
ಗಳನ್ನು ಯಣವವುದೆಂದು ಗುರುತಿಸಿದಲ್ಲಿ ಕೆಲವೇ ಎಕರೆ 
ಭೂವಿಂಯ ಸರ್ವೆ ನಂಬರುಗಳನ್ನು ವಕಾತ್ರ ದಾಖಲಿಸ 
ಲಾಗಿತ್ತು. ಅನಂತರ ಬಂದ ಮುಂದಿನ ಪೀಳಿಗೆ 
ಯವರು ತಮ್ಮ ತಂದೆ, ಮುತ್ತಜ್ಜರು ಕೊಟ್ಟ ದಾನ 
ವನ್ನು ಕೊಡಲಂ ನಿರಾಕರಿಸಿದರಂ. ಇದರ ವಿಫಲತೆಗೆ 
ಸರಕಾರ ತೋರಿದ ' ನಿರ್ಲಕ್ಷ್ಯವೂ ಇನ್ನೊಂದು ಕಾರಣ 
ವಾಯಿತು, 


ಕಬ್ಬು ಬೆಳೆಗಾರರ ಸಂಘಟನೆ ಮತ್ತು ರೈತ 
ಸಂಘದ ಚಳವಳಿಗಳು : ೧೯೬೦ರ ದಶಕದಲ್ಲಿ ಬಂದ 


3 ವಿವರಗಳಿಗೆ; “ಟೇನಸ್ಸಿ ರಿಲೇಶನ್ಸ್‌ ಇನ್‌ ಕರ್ನಾಟಕ್ಕಎ ಸ್ಟಡಿ ಆಫ್‌ ಕಾಗೋಡ ಟೆನಂಟ್ಸ್‌ ಎಜಿಟೇಶನ್‌, ಶಿವಮೊಗ್ಗ ಜಿಲ್ಲೆ, 
೧೯೫೧', ಶಿವಮೊಗ್ಗ ದಲ್ಲಿ ೧೯೮೯ರಲ್ಲಿ ಕರ್ನಾಟಕ ಹಿಸ್ಟ್ರಿ ಕಾಂಗ್ರೆಸ್‌ನ ೮ನೆಯ ಸಮ್ಮೇಳನದಲ್ಲಿ ಮಂಡಿಸಿದ ನನ್ನ ಲೇಖನ- 
(ಅಪ್ರಕಟಿತ); ಜಿ. ರಾಜಶೇಖರ : ಕಾಗೋಡ ಸತ್ಯಾಗ್ರಹ, ೧೯೮೦, ಸಾಗರ ; ಗೋವಿಂದರಾವ್‌ : "ದಿ ಕಾಗೋಡ 


ಸತ್ಕಾಗ್ರಹ' ಡೆಕ್ಕನ್‌ ಹೆರಾಲ್ಮ್‌, ೨೯-೧-೧೯೮೪ 
4 ಕಾಗೋಡ ಸತ್ಯಾಗ್ರಹ 


. 5 ನೋಡಿ: ಕರ್ನಾಟಕ ಗೆರೆಬುಟಿಯರ್‌ - ಶಿವಮೊಗ್ಗ ಜಿಲ್ಲೆ, ಪು. ೩೯೫ 


€೮೬ 


ಇತಿಹಾಸ ದರ್ಶನ 


"ಹಸಿರು ಕ್ರಾಂತಿ” ಭಾರತದ ರೈತರಲ್ಲಿ ಹೆಣಸದೆಣಂದಂ 
ವರ್ಗವನ್ನು ನಿರ್ವೀಸಿತು. ನೀರಾವರಿ, ಉತ್ತವ್ಯ 
ಇಳವರಿ, ಕ್ರಿವಿನಾಶಕ ಔಷಧಗಳು ಮತ್ತು ವಾಣಿಜ್ಯ 
ಬೆಳೆಗಳು ಬೇಸಾಯದಲ್ಲಿ ಉಪಯೋಗಿಸಿ, ಆರ್ಥಿಕವಾಗಿ 
ಬಲಿಷ್ಠವಾದ ಒಂದಂ ರೈತರ ಲಾಬಿ ಹಂಟ್ಟಿತ. ಇದ 
ರಿಂದ ಆಹಾರದ ಉತ್ಪಾದನೆ ಹೆಚ್ಚಾಗಿ, ದೇಶವು ಆಹಾರ 
ಪದಾರ್ಥಗಳ ಆಮದು ನಿಲ್ಲಿಸಿತು. ಆದರೆ ಇದರಿಂದ 
ರೈತರಿಗೆ ಆದ ಲಾಭ ಅಷ್ಟಕಷ್ಟೆ. ಇವರು ಬೆಳೆದ ಬೆಳೆ 
ಗಳಿಗೆ ವಕಾರಂಕಟ್ಟೆಯಲ್ಲಿ ನಿಶ್ಚಿ ತ ಬೆಲೆ ಇಲ್ಲದೇ, ಕೆಲ 
ವೊಂದು ಬಾರಿ ಹಾನಿ ಆಗತೊಡಗಿತಂ. ಇದರಿಂದ 
ಹೆಚ್ಚು ಬಂಡವಾಳ ತೊಡಗಿಸಿ, ಆಧುನಿಕ ಸೌಲಭ್ಯ 
ಗಳೊಂದಿಗೆ ವ್ಯವಸಾಯದಲ್ಲಿ ತೊಡಗಿದ ಮಧ್ಯಮ 


ವಂತ್ತು ಶ್ರೀಮಂತ ರೈತರಿಗೆ ಅತ್ಯಂತ ನಿರಾಶೆ 
ಕಾಯ್ದಿತ್ತು, 

ಎ 

ರಾಜಕೀಯ ಮತ್ತು ಆರ್ಥಿಕವಾಗಿ ಪ್ರಜ್ಞೆ ವುಳ್ಳ 
ಈ ರೈತ ಸಮುದಾಯ ಕ್ಕೆ ಸಂಘಟನೆ ರೂಪ ಕೊಡುವು 


ದಕ್ಕೆ ಬಹಳ ಕಾಲ ಬೇಕಾಗಲಿಲ್ಲ.ಭಾರತದ ಅನೇಕ ರಾಜ್ಯ 
ಗಳಲ್ಲಿ ಈ ಮಧ್ಯಮ ಮತ್ತು ಶ್ರೀಮಂತ ವರ್ಗದ ರೈತರ 
ಹಿತವನ್ನು ಕಾಪಾಡಲು ಭಾರತದ ಅನೇಕ ರಾಜ್ಯಗಳಲ್ಲಿ 
ಅನೇಕ ರೈತ ಸಂಘಟನೆಗಳು ಹುಟ್ಟಿಕೊಂಡವು. ಕರ್ನಾಟಕ 
ದಲ್ಲಿ ಕೂಡ ಈ ದೃಷ್ಟಿಯಿಂದ ಅನೇಕ ಸಂಘಟನೆಗಳು 
ಹುಟ್ಟಿಕೊಂಡವು. ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಕಬ್ಬು ಬೆಳೆ 
ಗಾರರ ಸಂಘ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ 
ವಾಗಿ, ಕರ್ನಾಟಕ ರಾಜಕೀಯದಲ್ಲಿ ಒಂದು ಶಕ್ತಿಯಕಾಗಿ 
ಪರಿಣವಿಂಸಿತು. 


೧೯೭೦ರ ಕೊನೆಯಲ್ಲಿ ಶಿವಮೊಗ್ಗ ಕಬ್ಬು ಬೆಳೆ 
ಗಾರರ ಸಂಘವನ್ನು ವಕಾಜಿ ಮಂತ್ರಿಗಳಾದ ಎಚ್‌.ಎಸ್‌. 


6 ರುದ್ಧ ಪ್ಹನವರು ೧೯೬೦ರ ದಶಕದಲ್ಲಿ ಎಸ್‌. 
ಮಂತ್ರಿಯಾಗಿದ್ದರು, 


ಆಗುತ್ತಿದ್ದ ಮೋಸ-ಅನ್ಮಾಯಗಳನ್ನು ಪ್ರತಿಭಟಿಸಿ, 
ಪ್ರಭಾವವಿದ್ದ ಸಕ್ಕರೆ ಕಾರ್ಯಾನೆ ಮಾಲಿಕರು, 
ನಿರುಪಾಯವಾಗಿ ಅವರಿಗೆ ಪಾಠ ಕಲಿಸಲು ಈ ಸಂಘವನ್ನು ಸ್ಮಾಪಿಸಿದರು, 


ಸರಕಾರದಲ್ಲಿ ಭಾರಿ 


ರುದ್ರಪ್ಪನವರಂ ಸ್ಕಾ ಪಿಸಿದರು." ರಾಜಕೀಯ ಪಕ್ಷ 
ಗಳಿಂದ ದೂರವಾದ. ಈ ಸಂಘವು ಬಹಂ ಬೇಗನೆ ರೈತ 
ರನ್ನು ಆಕರ್ಷಿಸಿತು. ಅನಂತರ ಈ ಸಂಘಕ್ಕೆ ಪ್ರೊ॥ 
ಎಂ. ಡಿ. ನಂಜುಂಡಸ್ಥಾಮಿ ಮತ್ತು ಸುಂದರೇಶ್‌ 
ಸೇರಿಕೊಂಡಂ ಪಡದು, 


ಈ ಸಂಘಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದ್ದು 
ಜುಲೈ ೧೯೮೦ರಲ್ಲಿ ನಡೆದ ಮಲಪ್ರಭಾ ರೈತ ದಂಗೆ. 
ದಂಗೆಗೂ ಈ ಸಂಘಕ್ಕೂ ಯಕಾವುದೇ ಸಂಬಂಧವಿರದೇ 
ಇದ್ದರೂ ಮಲಪ್ರಭೂ ದಂಗೆಯಲ್ಲಿ ಆದ ಹಿಂಸೆ 
ಯಿಂದ ರಾಜ್ಯದ ತಂಂಬ ರೈತರ ಸಮಸ್ಯೆಗೆ ಹೊಸ 
ಆಯಕಾಮ ಸಿಕ್ಕಿ, ಸಣ್ಣ ಪುಟ್ಟ ರೈತ ಸಂಘಗಳು 
ರೈತರ ಪರ ವಾದಿಸಲು ವಂಂದೆ ಬಂದವು. ಈ 
ಸಂದರ್ಭವನ್ನು ಉಪಯೋಗಿಸಿಕೊಂಡು, ಶಿವಮೊಗ್ಗ 
ಕಬ್ಬು ಬೆಳೆಗಾರರ ಸಂಘ, ಕರ್ನಾಟಕ ರಾಜ್ಯ ರೈತ 
ಸಂಘವೆಂದಂ ಪುನರ್‌ ನೇಮಕ ವರಾಡಿ, ರಾಜಾದ್ಯಂತ 
ರಾಸ್ತಾ_ರೋಕೊ ಚಳವಳಿಯನ್ನು ನಡೆಸಿತು. ಕೆಲವೇ 
ದಿನಗಳಲ್ಲಿ ರಾಜ್ಯದ ಎಲ್ಲಾ ಕಡೆ ಹಬ್ಬಿ, ಕರ್ನಾಟಕ 
ರಾಜ್ಯ ರೈತ ಸಂಘ ಮನೆ ವರಾತಾಯಿತು. 


ಆರ್ಥಿಕವಾಗಿ ರೈತರ ಬೆಳೆಗಳಿಗೆ ತಕ್ಕ ಬೆಲೆ ಎಂಬ 
ಧ್ಯೇಯ ಮತ್ತು ರಾಜಕೀಯವಾಗಿ ರಾಜಕೀಯೇತರ 
ಶಕ್ತಿಯೆಂದು ಪ್ರಸಿಗ್ಧಿಗೆ ಬಂದಿತಂ. ಆರ್ಥಿಕವಾಗಿ ತನ್ನ 
ಮೊದಲಿನ ತತ್ವಕ್ಕೆ ' ಗಂಟು ಬಿದ್ದರೂ ರಾಜಕೀಯವಾಗಿ 
ಪಕ್ಷೇತರವಾಗಿ ಉಳಿಯಲಿಲ್ಲ? ಎಲ್ಲಾ ರೈತರು 
ಒಂದಂ ವರ್ಗ, ಸರಕಾರದ ನಗರ ಪಕ್ಷಪಾತತನವೇ ಹಳಿ, 3 
ಗಳ ಬಡತನಕ್ಕೆ ಕಾರಣ, ರೈತರ ಬೆಳೆಗಳಿಗೆ ಔದ್ಯಮಿಕ 
ವಸ್ತುಗಳ ರೀತಿ ಬೆಲೆ ಕೊಡುವವರೆಗೆ ಹೋರಾಟ-ಇವು 
ಇವರ ಬಲವಾದ ನಂಬುಗೆಗಳು. 


ನಿಜಲಿಂಗಪ್ಪನವರ (೧೯೫೬-೫೮ ಮತ್ತು ೧೯೬೨.೬೮) ಮಂತ್ರಿಮಂಡಲದಲ್ಲಿ 
ಕೆಲಕಾಲದ ನಂತರ ಪಕ್ಷದ ರಾಜಕೀಯದಿಂದ ನಿವೃತ್ತರಾಗಿ 
ಹೊಸ ಸಕ್ಕರೆ ಕಾರ್ಪಾನೆ ಸ್ಮಾಪಿಸಲು ಪ್ರಯತ್ನಿಸಿದರು. 


ಸಕ್ಕರೆ ಕಾರ್ಲಾನೆಗಳಲ್ಲಿ ರೈತರಿಗೆ 
ಆದರೆ 
ಇವರು ಸಕ್ಕರೆ ಕಾರ್ಪಾನೆ ಸ್ಮಾಪಿಸದಂತೆ ಮಾಡಿದರು. 
ಹೆಚ್ಚಿನ ವಿವರಗಳಿಗೆ : ಎಂ.ವಿ, ನಾಡಕರ್ಣಿ; 


ಫಾರ್ಮರ್ಸ್‌ ಮೂವಮೆಂಟ್ಸ್‌ ಇನ್‌ ಇಂಡಿಯಾ, ೧೯೮೭, ಅಹಮದಬಾದ್‌, ಪು. 
7 ಉಳಿದ ರಾಜ್ಮಗಳಲ್ಲಿ ಕೂಡ ಅನೇಕ ಈ ತರಹದ ರೈ ೈತ-ಸಂಘಗಳು ಭತ ಹತ್ತ ನಂತರ ದ್ನ. ಇಳಿದಿವೆ, 
ಉದ್ದಾ; ; ತಮಿಳುನಾಡಿನಲ್ಲಿ ನಾರಾಯಣಸ್ವಾಮಿ ನಾಯ್ಡು, ಮಹಾರಾಷ್ಟ್ರ ದಲ್ಲಿ ಶರದ ಜೋಶಿ, 


ಇತಿಹಾಸ ದರ್ಶನ 


೧೮೭ 


pa 


೧೯೮೩ರಲ್ಲಿ ನಡೆದ ವಿಧಾನಸಭಾ ಚುನಾವಣೆ 
ಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಕಾಂಗ್ರೆಸ್‌ 
ವಿರುದ್ಧ ಕೆಲಸ ವರಾಡಿ, ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್‌ 
ಪಕ್ಷ ಸೋಲಲು ಒಂದು ಬಲವಾದ ಕಾರಣವಾಯಿತು. 
ಆದರೆ ಮುಂದೆ ೧೯೮೪ರಲ್ಲಿ ಹೊಸ ಸರ್ಕಾರ ಇದು 
ಒಂದೇ ರೈತರ ಸಂಘವೆಂದಂ ವಠಾನ್ಯತೆ ವಾಡದಿದ್ದಾಗ 
ಮತ್ತೆ ಚಳವಳಿಯ ಹಾದಿ ಹಿಡಿಯಿತು. ಆದರೆ, ಚಳ 
ವಳಿ ಅಷ್ಟು ಯಶಸ್ವಿಯಾಗದೇ ಯಣವುದೇ ಲಾಭ ಪಡೆ 
ಯದೇ ಬಿಟ್ಟುಕೊಟ್ಟಿತು. ಮತ್ತೆ ಅನೇಕ ಚಳವಳಿ 
ಗಳನ್ನು ವಕಾಡಿ, ಕೊನೆಗೆ ರಾಜಕೀಯ ಪ್ರವೇಶಿಸಿ, 
ತನ್ನದೇ ಆದ "ಕನ್ನಡ ದೇಶ್‌ ಎಂಬ ಪಕ್ಷವನ್ನು 
೧೯೮೭ರ ಡಿಸೆಂಬರ್‌ನಲ್ಲಿ ಸ್ಥಾಪಿಸಲಾಯಿತು. 


ಉಪಸಂಹಾರ: ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದ 


ರೈತ ಚಳವಳಿಗಳು ಕರ್ನಾಟಕದಲ್ಲಿ ರೈತರಿಗಿದ್ದ ರಾಜ 
ಕೀಯ ಮತ್ತು ಆರ್ಥಿಕ ಪ್ರಜ್ಞೆಯ ಮೇಲೆ ಬೆಳಕನ್ನು 
ಚೆಲ್ಲುತ್ತವೆ. ಈ ೫೦ ವರ್ಷಗಳ ಇತಿಹಾಸದಲ್ಲಿ 
ಕರ್ನಾಟಕದ ರೈತನು ಪ್ರೌಢನಾಗಿ ಬೆಳೆದ ಬಗ್ಗೆ ಕಾಲ 
ದಿಂದ ಕಾಲಕ್ಕೆ ಆದ ಈ ಚಳವಳಿಗಳು ತೋರಿಸಂತ್ತವೆ. 
ಕೆಲವೊಂದು ಪ್ರದೇಶಗಳಲ್ಲಿ ಹಿಂಸಾತ್ಮಕ ಘಟನೆಗಳು ಜರುಗಿ 
ದರೂ ಅದರ ಪರಿಣಾಮಗಳಲ್ಲಿ ವರಾತ್ರ ಅಹಿಂಸಾತ್ಮಕ 
ದಲ್ಲಿ ವಂಕ್ತಾಯಗೊಂಡಿವೆ. ಸ್ವಾತಂತ್ರ್ಯ ಸಂಗ್ರಾಮ 
ದಲ್ಲಿ ರೈತರಿಗೆ, ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ 
ಬಗ್ಗೆ ವಕಾಹಿತಿ ಸಿಕ್ಕಿತು. ಕಾಗೋಡ ಸತ್ಯಾಗ್ರಹ ಭಣ 
ಸುಧಾರಣೆ ದಾರಿದೀಪವಾಯಿತು. ಕರ್ನಾಟಕ ರಾಜ್ಯ 


ರೈತ ಸಂಘದಿಂದ ರೈತರಂ ರಾಜಕೀಯವಾಗಿ ಬಲಿಷ್ಠ 


ವಾದ ಒಂದಂ ಲಾಬಿಯಾಗಿ ರೈತರ ಹಿತ ಕಡೆಗಣಿಸದಂತೆ 
ಸರ್ಕಾರಕ್ಕೆ ಅಂಕುಶವಾಯಿಂತು,* 


* ಈ ಲೇಖನವನ್ನು ಬರೆಯುವಲ್ಲಿ ಸಹಾಯ ಮಾಡಿದ ನನ್ನ ಮಾರ್ಗದರ್ಶಕರಾದ ಡಾ|| ಸ್ಮಿವಿ. ರೆಂಗಸ್ಕಾಮಿಯವರಿಗೆ, ಈ 
ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಒದಗಿಸಿದ ಡಾ| ಎಂ.ವಿ. ನಾಡಕರ್ಣಿ, ಇನ್ಸ್‌ ಸ್ಕಿ ಟ್ಯೂಟ್‌ 
ಆಫ್‌ ಸೋಶಿಯಲ್‌ ಆಂಡ್‌ ಇಕಾನಮಿಕ್‌ ಚೇಂಜ್‌, ಬೆಂಗಳೂರು ಇವರಿಗೆ ಮತ್ತು ಇದರ ಡ್ರಾಫ್ಟ್‌ನ್ನು ಓದಿ, ತಿದ್ದಿದ 


ಶ್ಚ 


೨೮೮ 


€ ಎಂ, ಜಿ, ಹೆಗಡೆ, ಇಂಗ್ಲೀಷ್‌ ಪ್ರಾಧ್ಯಾಪಕ ಬಾಳಿಗಾ ಕಾಲೇಜ್ಕು ಕುಮಟಾ ಇವರಿಗೆ ನನ್ನ ಕ್ಕ ಕೃತಜ್ಞತೆಗಳು, 


ಇತಿಹಾಸ ದರ್ಶನ 


